ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: 1010(1337) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ(ಸ್ನಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ 
ಸಚಿವರು 


ವಿಷಯ: ವೈದ್ಯಕೀಯ ವೆಚ್ಚವನ್ನು ಭರಿಸುವ ಯೋಜನೆಗಳ ಕುರಿತು 


(ಅ) ರಾಜ್ಯದಲ್ಲಿ ಬಿಪಿಎಲ್‌ ಮತ್ತು ಎಪಿಎಲ್‌ ಕಾರ್ಡುದಾರರಿಗೆ ಇರುವ ವೈದ್ಯಕೀಯ ವೆಚ್ಚ 
ಭರಿಸುವ ಯೋಜನೆಗಳು ಯಾವುವು; (ಯೋಜನೆವಾರು ಮಾಹಿತಿ ನೀಡುವುದು) 


(ಆ) ಆಯುಷ್ಮಾನ್‌ ಕಾರ್ಡ್‌ನಲ್ಲಿ ಯಾವ ಯಾವ ಖಾಯಿಲೆಗಳಿಗೆ ಚಿಕಿತ್ಸಾ ವೆಚ್ಚವನ್ನು 
ಭರಿಸಲಾಗುತ್ತಿದೆ; ರೋಗಿಯು ತುರ್ತು ಸಂದರ್ಭದಲ್ಲಿ ನೇರವಾಗಿ ಖಾಸಗಿ ಆಸ್ಪತ್ರೆಗೆ 
ಒಳರೋಗಿಯಾಗಿ ದಾಖಲಾಗಿರುವಾಗ ಅವರ ಚಿಕಿತ್ಸಾ ವೆಚ್ಚವನ್ನು ಭರಿಸಲು ಯಾವ ಕ್ರಮ 
ವಹಿಸಲಾಗುತ್ತಿದೆ; ಅಂತಹ ಸಂದರ್ಭದಲ್ಲಿ ರೆಫರಲ್‌ ಪತ್ರದಿಂದ ವಿನಾಯಿತಿ 
ನೀಡಲಾಗಿದೆಯೆ; 


(ಇ) ಆಯುಷ್ಮಾನ್‌ ಕಾರ್ಡ್‌ನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆಯಾದ ನಂತರ ನವಜಾತ 
ಶಿಶುವಿನ ಚಿಕಿತ್ಸೆಗೆ ಅವಕಾಶವಿಲ್ಲದಿರುವುದು ನಿಜವೇ ಇದರಿಂದ ರೋಗಿಗಳಿಗೆ 
ಅರ್ಹತೆಯನ್ನು ಹೊಂದಿದ್ದರೂ ಆರ್ಥಿಕ ಹೊರೆಯನ್ನು ಅನುಭವಿಸುತ್ತಿರುವುದನ್ನು 
ತಪ್ಪಿಸಲು ಸರ್ಕಾರದ ಕ್ರಮವೇನು? 


